ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1916 (1059) | 
ಉತ್ತರಿಸುವ ದಿನಾಂಕ 22-12-2021 
ಮಾನ್ಯ ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
| (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ | 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು al 
ಸಂ. ಫುನ್ನೆ ಉತ್ತ 
ಅ | ಕಂದಾಯ ಮತ್ತು ನೋಂದಣಿ ಇಲಾಖೆಯಲ್ಲಿ ಹೌದು ಬಂದಿದೆ. 
ಸರ್ವರ್‌ಡೌನ್‌ ಸಮಸ್ಯೆಯಿಂದಾಗಿ | ನ್ರೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ "ಕಾವೇರಿ' 


ಜನಸಾಮಾನ್ಯರಿಗೆ ಆಸ್ತಿ ನೋಂದಣಿ 
ವಿಳಂಭವಾಗುತ್ತಿರುವುದು ಮತ್ತು ರೈತರ 
ಅಗತ್ಯ ದಾಖಲೆಗಳನ್ನು ಪಡೆಯಲು ತೀವ್ರ 
ಅಡಚಣೆಯಾಗಿ ತೊಂದರೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ತಂತ್ರಾಂಶವನ್ನು ಕಂದಾಯ ಇಲಾಖೆಯ "*ಭೂಮಿ' 
ತಂತ್ರಾಂಶದೊಂದಿಗೆ, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆಯ "ಮೋಜಿಣಿ' ತಂತ್ರಾಂಶದೊಂದಿಗೆ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ 
"ಬ-ಸ್ಪತ್ತು' ತಂತ್ರಾಂಶದೊಂದಿಗೆ, ನಗರಾಭಿವೃದ್ಧಿ ಇಲಾಖೆಯ 
"ಇ-ಆಸ್ತಿ' ಮತ್ತು "ಯು.ಪಿ.ಓ.ಆರ್‌' ತಂತ್ರಾಂಶದೊಂದಿಗೆ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ 'ಸಕಾಲ' 
ತಂತ್ರಾಂಶದೊಂದಿಗೆ ಹಾಗೂ ಇ-ಆಡಳಿತ ಇಲಾಖೆಯ 
"್ಳRUITS’'  ತಂತ್ರಾಂಶದೊಂದಿಣೆ  ಸಂಯೋಜಿಸಲಾಗಿರುತ್ತದೆ. 
ವಿವಿಧ ಇಲಾಖೆಗಳೊಂದಿಗೆ ಸಂಯೋಜಿಸಲಾಗಿರುವ 
ತಂತ್ರಾಂಶಗಳ ಸರ್ವರ್‌ಗಳಲ್ಲಿ ಯಾವುದಾದರೂ ತಾಂತ್ರಿಕ 
ಸಮಸ್ಯೆ ಉಂಟಾದಲ್ಲಿ ಕಾವೇರಿ ತಂತ್ರಾಂಶದಲ್ಲಿ ನೋಂದಣಿ 
ಪ್ರಕ್ರಿಯೆಗೆ ಅಡಚಣೆ ಉಂಟಾಗುತ್ತದೆ. 


2. ಕಾವೇರಿ ತಂತ್ರಾಂಶವನ್ನು ಇತರೆ ಇಲಾಖೆಗಳ ಹಲವಾರು 
ತಂತ್ರಾಂಶಗಳೊಂದಿಗೆ  ಸಂಯೋಜಿಸಲಾಗಿರುವುದರಿಂದ ಅದರ 
ಕಾರ್ಯಕ್ಷಮತೆಯು ಸಂಯೋಜನೆಯಾಗಿರುವ ತಂತ್ರಾಂಶಗಳ 
ಮೇಲೆ ಅವಲಂಬಿತವಾಗಿರುತ್ತದೆ. 


3. ಕಾವೇರಿ ತಂತ್ರಾಂಶವನ್ನು 2003ರಲ್ಲಿ Visual Basic ಹಾಗೂ 
Windows XP Platform vB ಅಭಿವೃದ್ಧಿಪಡಿಸಲಾಗಿದ್ದು, 
ಈ ಎರಡು ತಂತ್ರಾಂಶಗಳು ೦ಟtರ೩tೀd ಆಗಿರುವುದರಿಂದ 
ಹೊಸ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವ ಅವಶ್ಯಕತೆ 
ಇರುತ್ತದೆ. 


4. ಪ್ರಸ್ತುತ ಕಾವೇರಿ ತಂತ್ರಾಂಶವು ಕೇಂದ್ರೀಕೃತ ಹಾಗೂ 
ಲೋಕಲ್‌ ಸರ್ವರ್‌ಗಳ ಮೂಲಕ ಕಾರ್ಯ ನಿರ್ವಹಿಸುತ್ತಿದ್ದು, 
ಉಪ ನೋಂದಣಿ ಕಛೇರಿಗಳಲ್ಲಿ ಕೆಲವೊಮ್ಮೆ ಸರ್ವರ್‌ಗಳು 
abrupt shutdown ಗೆ ಒಳಗಾಗಿ ಡೇಟಾಬೇಸ್‌ ಕ್ರಾಶ್‌ 
ಆಗುತ್ತಿತ್ತು. ಡೇಟಾಬೇಸ್‌ ಕ್ರಾಶ್‌ ಆದ ಸಂದರ್ಭದಲ್ಲಿ ಅದನ್ನು 
ಸರಿಪಡಿಸುವವರೆಗೆ ನೋಂದಣಿ ಕಾರ್ಯಕ್ಕೆ ಅಡಚಣೆಯಾಗುತ್ತಿದೆ. 


«2 


3 


Ca 


ಪ್ರಶ್ನೆ 


ಉತ್ತರ 


ಆ |ಹಾಗಿದ್ದ್ಲಿ, 
ವರ್ಷಗಳಿಂದ 
ಸರ್ವರ್‌ ಡೌನ್‌ 
ಸರಿಪಡಿಸಲು 
ಕ್ರಮಗಳೇನು: 


ಇಲಾಖೆಯು ಹಲವಾರು | 


ಬಳಲುತ್ತಿರುವ 
ಸಮಸ್ಯೆಯನ್ನು 
ಸರ್ಕಾರ ತೆಗೆದುಕೊಂಡಿರುವ 


ಸರ್ವರ್‌ ಸಮಸ್ಯೆಗಳನ್ನು ನಿವಾರಿಸಲು ಇಲಾಖೆಯು 
ತೆಗೆದುಕೊಂಡಿರುವ ಕಮಗಳು: 


| ಹಾಲಿ ಉಪಯೋಗಿಸಲಾಗುತ್ತಿರುವ ಕಾವೇರಿ ತಂತ್ರಾಂಶ 
2003ರಲ್ಲ Visual Basic ne Windows XP 
Platform nಗಳಡಿ ಅಭಿವೃದ್ಧಿಪಡಿಸಲಾಗಿದ್ದು, ಈ ಎರಡು 
ತಂತ್ರಾಂಶಗಳು Outdated ಆಗಿರುವುದರಿಂದ ಹೊಸ 
ತಂತ್ರಾಂಶವನ್ನು ಅಭಿವೃದ್ಧಿಪಡಿಸುವ ಅವಶ್ಯಕತೆ ಇರುವುದರಿಂದ 
ಸೆಂಟರ್‌ ಫಾರ್‌ ಸ್ಮಾರ್ಟ್‌ಗೌವನ್ನೆನ್ಸ್‌ ಸಹಯೋಗದೊಂದಿಗೆ 
ಕಾವೇರಿ-2.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ 
ವ್ಯವಸ್ಥೆಯಲ್ಲಿ ಕೇವಲ ಕೇಂದ್ರೀಕೃತ ಸರ್ವರ್‌ ಮಾತ್ರ 


| ಇರುವುದರಿಂದ ಸರ್ವರ್‌ ಸಮಸ್ಯೆ ಉಧ್ದವಿಸುವುದಿಲ್ಲ. 


2. ದಸ್ತಾವೇಜುಗಳ ನೋಂದಣಿ ಸಮಯದಲ್ಲಿ ಪಕ್ಷಕಾರರ 
ಮೊಬೈಲ್‌ ಸಂಖ್ಯೆಯನ್ನು ಓ.ಟಿ.ಪಿ ಮುಖಾಂತರ 
ಬುಚಿತಪಡಿಸಿಕೊಳ್ಳುತ್ತಿದ್ದ ವ್ಯವಸ್ಥೆಯನ್ನು ಕೈಬಿಡಲಾಗಿದೆ. 
ಇದರಿಂದಾಗಿ ಓ.ಟಿ.ಪಿ ಸರ್ವರ್‌ನ ವ್ಯತ್ಯಯದಿಂದ 
ಸಾರ್ವಜನಿಕರಿಗೆ ಆಗುತ್ತಿದ್ದ ಅನಾನುಕೂಲಗಳನ್ನು 
ನಿವಾರಿಸಲಾಗಿದೆ. 


3 ಎಲ್ಲಾ ಉಪ ನೋಂದಣಿ ಕಣೇರಿಗಳಿಗೆ ಹೊಸ 
ಯು.ಪಿ.ಎಸ್‌ ಹಾಗೂ ಬ್ಯಾಟಿರಿಗಳನ್ನು ಅಳವಡಿಸಲಾಗಿರುತ್ತದೆ. 
ಇದರಿಂದಾಗಿ ಉಪ ನೋಂದಣಿ ಕಛೇರಿಗಳಲ್ಲಿರುವ ಲೋಕಲ್‌ 
ಸರ್ವರ್‌ಗಳು abrupt shutdown ೆ ಒಳಗಾಗಿ 


| ಡೇಟಾಬೇಸ್‌ ಕ್ರಾಶ್‌ ಆಗುತ್ತಿದ್ದುದನ್ನು ತಡೆಯಲಾಗಿರುತ್ತದೆ. 


4 ಉಪ ನೋಂದಣಿ ಕಛೇರಿಗಳಲ್ಲಿ ಹಾಲಿ ಇರುವ! 
ಹಾರ್ಡವೇರ್‌ಗಳು 2013ರಲ್ಲಿ ಬರೀದಿಸಲಾಗಿದ್ದು, ಇವುಗಳ | 


ಕಾರ್ಯಾವಧಿ ಮುಗಿದಿರುವುದರಿಂದ ಹೊಸ ಹಾರ್ಡವೇರ್‌ಗಳ 
ಸರಬರಾಜು ಹಾಗೂ ನಿರ್ವಹಣೆಗೆ ಸೇವಾ ಪೂರೈಕೆದಾರರನ್ನು 
B೦೦ ಮಾದರಿಯಲ್ಲಿ ಆಯ್ಕೆ ಮಾಡಲು ನಿರ್ಧರಿಸಲಾಗಿದ್ದು, 
ಅದರಂತೆ ಆರ್‌.ಎಫ್‌.ಪಿ.ಗೆ ಅನುಮೋದನೆ ನೀಡಲು 
ಪರಿಶೀಲಿಸಲಾಗುತ್ತಿದೆ. 


5, ಕಾವೇರಿ ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಹಾಗೂ 
ಇಲಾಖೆಯಲ್ಲಿನ ಹಾರ್ಡವೇರ್‌ ಮತ್ತು ಇತರೆ ಗಣಕೀಕರಣದ 
ವಿಷಯಗಳಿಡಿ ಸಂಬಂಧಿಸಿದಂತೆ ಅಗತ್ಯ ಮಾರ್ಗದರ್ಶನವನ್ನು 
ನೀಡಲು ಕಾವೇರಿ ಯೋಜನಾ ಉಸ್ತುವಾರಿ ಘಟಿಕಕ್ಕೆ 
ಹೊರಗುತ್ತಿಗೆ ಆಧಾರದ ಮೇಲೆ ತಾಂತ್ರಿಕ ಸದಸ್ಯರನ್ನು 
ಮೆಃೆಪಿಎಂಜಿ ಅಡ್ಡೇಜರಿ ಸರ್ವೀಸಸ್‌ ಫ್ರೈಲಿ ಸಂಸ್ಥೆಯಿಂದ 


| ನೇಮಕ ಮಾಡಿಕೊಳ್ಳಲಾಗಿದೆ. 


«3 


ಪ್ರಶ್ನೆ ಉತ್ತರ 


6. ಉಪ ನೋಂದಣಿ ಕಛೇರಿಗಳಲ್ಲಿನ ಹಾರ್ಡವೇರ್‌ಗಳ | 
ನಿರ್ವಹಣೆಯನ್ನು ಈ ಹಿಂದೆ ಮೆಃಕಾರ್ವಿ ಇನ್ನೋಟಿಕ್‌ ಲಿ. 
ಸಂಸ್ಥೆಗೆ ವಹಿಸಲಾಗಿತ್ತು. ಸದರಿ ಸಂಸ್ಥೆಯು ಸಮರ್ಪಕ 
ಸೇವೆಯನ್ನು ನೀಡದೇ ಇದ್ದುದ್ದರಿಂದ ಇದನ್ನು ಬದಲಾಯಿಸಿ 
ಹಾರ್ಡವೇರ್‌ಗಳ ನಿರ್ವಹಣೆಯನ್ನು ಮೆ;ಕಿಯೋನಿಕ್ಸ್‌ ಸಂಸ್ಥೆಗೆ 
ವಹಿಸಲಾಗಿರುತ್ತದೆ. 


7. ಇಲಾಖೆಯ ಅಧಿಕಾರಿ/ ಸಿಬ್ಬಂದಿಗಳಿಗೆ ಹಾರ್ಡವೇರ್‌ 
ಇಂಜಿನಿಯರ್‌ಗಳಿಗೆ ಮತ್ತು ಡೇಟಾ ಎಂಟ್ರಿ ಆಪರೇಟರ್‌ಗಳಿಗೆ 
ಕಾವೇರಿ ತಂತ್ರಾಂಶ ಹಾಗೂ ಗಣಕೀಕರಣಕ್ಕೆ ಸಂಬಂಧಿಸಿದ 
ವಿಷಯಗಳಿಗೆ ತರಬೇತಿ ನೀಡಲು ಗಣಕಯಂತ್ರ ತರಬೇತಿ 
ಕೋಶವನ್ನು ಪ್ರಾರಂಭಿಸಲಾಗಿರುತ್ತದೆ. ಸದರಿ ತರಬೇತಿ 
ಕೋಶದಲ್ಲಿ ಇಲ್ಲಿಯವರೆಗೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ 02 
ಬ್ಯಾಚ್‌ಗಳಲ್ಲಿ, ಹಾರ್ಡ್‌ವೇರ್‌ ಇಂಜಿನಿಯರ್‌ಗಳಿಗೆ 0 
ಬ್ಯಾಚ್‌ಗಳಲ್ಲ, ದ್ವಿತೀಯ ದರ್ಜೆ ಸಹಾಯಕರಿಗೆ 02 
ಬ್ಯಾಚ್‌ಗಳಲ್ಲ, ಗಣಕಯಂತ್ರ ನಿರ್ವಾಹರಿಣೆ 07 ಬ್ಯಾಚ್‌ಗಳಲ್ಲಿ 
ಹಾಗೂ ಪ್ರಥಮ ದರ್ಜೆ ಸಹಾಯಕರುಗಳಿಗೆ 06 ಬ್ಯಾಚ್‌ಗಳಲ್ಲಿ 
ತರಬೇತಿ ನೀಡಲಾಗಿದೆ. 


ಸುಧಾರಿತ ಆಧುನಿಕ ತಂತ್ರಜ್ಞಾನ | ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಸಮಗ್ರ 
ಬಳಸಿಕೊಂಡು ಇಲಾಖೆಯ ಸಮದಗ್ರ | ಬದಲಾವಣೆ ತರುವ ನಿಟ್ಟಿನಲ್ಲಿ ಸುಧಾರಿತ ಆಧುನಿಕ ತಂತ್ರಜ್ಞಾನ 
ಬದಲಾವಣೆಗೆ ಸರ್ಕಾರ ತೆಗೆದುಕೊಂಡಿರುವ | ಬಳಸಲು ಈ ಕೆಳಗೆ ತಿಳಿಸಿರುವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


ಕಮಗಳೇನು: (ವಿವರ ನೀಡುವುದು 
ಕ ( ಪುಮ 1. ಸೆಂಟರ್‌ ಫಾರ್‌ ಸ್ಕಾರ್ಟ್‌ಗೌವನ್ನೆನ್ಸ್‌ ಸಹಯೋಗದೊಂದಿಗೆ 
ಕಾವೇರಿ-2.0 ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. 


2. ಸಾರ್ವಜನಿಕರಿಗೆ ಆನ್‌ಲೈನ್‌ ಮುಖಾಂತರ ಸೇವೆಗಳನ್ನು 
ಕಾವೇರಿ ಆನ್‌ಲೈನ್‌ ಸರ್ವೀಸಸ್‌ ಅನುಷ್ಠಾನಗೊಳಿ 
ಸಲಾಗಿರುತ್ತದೆ. ಇದರ ಮುಖಾಂತರ ಸಾರ್ವಜನಿಕರು 
ಆನ್‌ಲೈನ್‌ ಮೂಲಕ ಯಣಭಾರ ಪ್ರಮಾಣಪತ್ರ (ಇ.ಸಿ) 
ಹಾಗೂ ದಸ್ಥಾವೇಜುಗಳ ಧೃಢೀಕೃತ ನಕಲು ಪ್ರತಿ (ಸಿ.ಸಿ)ನ್ನು 
ಪಡೆಯಬಹುದಾಗಿದೆ. ಹಾಗೂ ಸದರಿ ಪೋರ್ಟಲ್‌ನಲ್ಲಿ 
ಮುದ್ರಾಕ ಹಾಗೂ ನೋಂದಣಿ ಶುಲ್ಗಗಳ ವಿವರ ಮತ್ತು 


ಸ್ಪತ್ತಿನ ಮಾರ್ಗಸೂಚೆ ದರದ ಮಾಹಿತಿ 
ಪಡೆಯಬಹುದಾಗಿರುತ್ತದೆ. 


| ' 


-4- 


3 ಪ ಉತ್ತರ 

ಸಂ. ಸ್‌ 

| 713 ನೊಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ 
ತಂತ್ರಾಂಶವನ್ನು ಈ ಕೆಳಗಿ ತಿಳಿಸಿರುವ ಇಲಾಖೆಗಳ 
ತಂತ್ರಾಂಶಗಳೊಂದಿಗೆ ಸಂಯೋಜಿಸಲಾಗಿರುತ್ತದೆ. 

5 | ಇಲಾಖೆಯ ಹೆಸರು ತಂತ್ರಂ ಷರಾ 

ಸಂ ದ ಹೆಸರು 

11 ಕಂದಾಯ ಇಲಾಖೆ | ಭೂಮಿ ರಾಜ್ಯಾದ್ಯಂತ | 

ಅಳವಡಿಸಿದೆ. 

2 | ಭೂಮಾಪನ Ta ರಾಜ್ಯಾದ್ಯಂತ 
ಕಂದಾಯ ವ್ಯವಸ್ಥೆ ಅಳವಡಿಸಿದೆ 
ಮತ್ತು 
| ಭೂದಾಖಲೆಗಳ 
| ಇಲಾಬೆ | | 

| 3 ಗ್ರಾಮೀಣಾಭಿವೃದ್ಧಿ | ಇ-ಸ್ಪತ್ತು | ರಾಜ್ಯಾದ್ಯಂತ 
ಮತ್ತು ಪಂಚಾಯತ್‌ ಅಳವಡಿಸಿದೆ. 
ರಾಜ್‌ ಇಲಾಖೆ 

[4 ನಗರಾಭಿವೃದ್ಧಿ ಇ-ಆಸ್ಷಿ | ರಾಮನಗರ [3 

ಇಲಾಖೆ ಕನಕಪುರ ಉಪ 
ನೋಂದಣಿ ಕಛೇರಿಗಳಲ್ಲಿ 
ಮತ್ತು ಬಿಬಿಎಂಪಿ 
ವ್ಯಾಪ್ತಿಯ ಕೆಲವು 
ವಾರ್ಡಗಳಲ್ಲಿ 
ಸಂಯೋಜಿಸಲಾಗಿದೆ 

751 ನಗರಾಭವೃದ್ಧ eT a] 
ಇಲಾಖೆ ಆರ್‌ | ಶಿವಮೊಗ್ಗ ಉಪ 

| | ನೋಂದಣಿ ಕಛೇರಿಗಳಲ್ಲಿ | 
| | (ಐಚ್ಛಿಕವಾಗಿ) 

6 ಸಿಬಂದಿ ಮತ್ತು; ಸಕಾಲ | ರಾಜ್ಯಾದ್ಯಂತ 
ಆಡಳಿತ ಸುಧಾರಣೆ ಅಳವಡಿಸಿದೆ. 
ಇಲಾಖೆ el 

7 | ಇ-ಆಡಳಿತ Rus ರಾಜ್ಯಾದ್ಯಂತ 
| ಇಲಾಖೆ ಅಳವಡಿಸಿದೆ. 

| 8 | ವಿದ್ಯುನ್ಯಾರ ಓಟಿಪಿ ಕಾವೇರಿ ಆನ್‌ಲೈನ್‌ 

ನಾಗರೀಕ ಸೇವಾ | ಸೇವೆಗಳು | ಸೇವೆಗಳಲ್ಲಿ 
ವಿತರಣಾ ಸಂಯೋಜಿಸಲಾಗಿದೆ. 
ನಿರ್ದೇಶನಾಲಯ 

| (ಇ.ಡಿ.ಸಿಎಸ್‌) 

9 | ಆರ್ಥಿಕ ಇಲಾಖೆ ಬಜಾನೆ-2 | ಕಾವೇರಿ ' ಆನ್‌ಲೈನ್‌ 
ಸೇವೆಗಳು ಮತ್ತು 
ಕಾವೇರಿ ಆನ್‌ಲೈನ್‌ 
ಫಾರ್ಮ್‌ 
ರಿಜಿಸ್ಟೇಶನ್‌ನಲ್ಲಿ 


ವಿ 


ಎ 


oN 
\ 


[10 | %-6ಡಳಿs TT Sign [ಕಾವೇರಿ ಆನ್‌ಲೈನ್‌ 
ಇಲಾಖೆ ಸೇವೆಗಳಲ್ಲಿ 
ಸಂಯೋಜಿಸಲಾಗಿದೆ. 
1 | ಇ-ಆಡಳಿತ Digi | ಕಾವೇರಿ ಇನ್‌ಕ್‌' 
ಇಲಾಖೆ Locker ಸೇವೆಗಳಲ್ಲಿ 
| | ಸಂಯೋಜಿಸಲಾಗಿದೆ. 


4. ಕೃಷಿ ಸಾಲಗಳಿಗೆ ಸಂಬಂಧಿಸಿದ ಘೋಷಣಾ ಪತ್ರಗಳು 
(Declaration / Form -3), ಸಾಲ ತೀರುವಳಿ ಪತ್ರ ಹಾಗೂ 
ಅಡಮಾನ ಪತ್ರಗಳನ್ನು ಕಾವೇರಿ ತಂತ್ರಾಂಶದಲ್ಲಿ ಆನ್‌ಲೈನ್‌ 
ಮುಖಾಂತರ ಫ್ಥೆಲಿಂಗ್‌ ಮಾಡಲು ಅವಕಾಶವಾಗುವಂತೆ ಇ- 
ಆಡಳಿತ ಇಲಾಖೆಯ "೯ಔ್ಣU।TS’' ತಂತ್ರಾಂಶದೊಂದಿಗೆ ಕಾವೇರಿ 
ತಂತ್ರಾಂಶವನ್ನು ಸಂಯೋಜಿಸಲಾಗಿರುತ್ತದೆ. 


5 ‘Block Chain’ ಆಧಾರಿತ ದಸ್ತಾವೇಜುಗಳ 
ನೋಂದಣಿಯನ್ನು ಇ-ಆಡಳಿತ ಇಲಾಖೆಯ 
ಸಹಯೋಗದೊಂದಿಗೆ ಗುಬ್ಬಿ ಮತ್ತು ಜಗಳೂರು ಉಪ 
ನೋಂದಣಿ ಕಛೇರಿಗಳಲ್ಲಿ ಫೈಲಟ್‌ ಆಧಾರದ ಮೆಲೆ 
ಅನುಷ್ಲಾನಗೊಳಿಸಲಾಗಿರುತ್ತದೆ. ಸದರಿ ತಂತ್ರಜ್ಞಾನವನ್ನು 
© 7» No- 

ಹೆಚ್ಚುವರಿಯಾಗಿ 04 ಉಪ ನೋಂದಣಿ ಕಛೇರಿಗಳಿಗೆ ಫೈಲಟ್‌ 
ಆಧಾರದ ಮೇಲೆ ವಿಸ್ತರಿಸಲು ಕ್ರಮಕ್ಕೆಗೊಳ್ಳಲಾಗಿದೆ. 


6. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು “ಸುರಭಿ” 
ಯೋಜನೆಯಡಿ ಪಾರಂಪರಿಕ ಕಾನೂನಾತ್ಮಕ ದಾಖಲೆಗಳನ್ನು 
ಹಂತ ಹಂತವಾಗಿ ಸ್ಕ್ಯಾನಿಂಗ್‌ ಮತ್ತು ಡಿಜಟಿಲೀಕರಣ ಮಾಡಿ 
ಸಂರಕ್ಷಿಸಿಡಲು ಉದ್ದೇಶಿಸಿದ್ದು, ಹಾಲಿ ಫೈಲಟ್‌ ಆಧಾರದ 
ಮೇಲೆ ಸದರಿ ಯೋಜನೆಯನ್ನು ಗಾಂಧಿನಗರ ಉಪ ನೋಂದಣಿ 
ಕಛೇರಿಯಲ್ಲಿ ಕೈಗೊಳ್ಳಲಾಗಿರುತ್ತದೆ. 

7. ಇಲಾಖೆಯ ಎಲ್ಲಾ ಅಧಿಕಾರಿ / ಸಿಬ್ಬಂದಿಗಳಿಗೆ ಡಿಜಿಟಲ್‌ 


ನಿನ್ನೇಚರ್‌  ಸರ್ಟಿಫಿಕೇಟ್‌ಗಳನ್ನು (೦5) ನೀಡಲು 
ಕ್ರಮವಹಿಸಲಾಗಿದೆ. 


8. ಎಲ್ಲಾ ಉಪ ನೋಂದಣಿ ಕಛೇರಿಗಳಿಗೆ ಹೊಸ 
ಯು.ಪಿ.ಎಸ್‌ ಹಾಗೂ ಬ್ಯಾಟರಿಗಳನ್ನು ಅಳವಡಿಸಲಾಗಿರುತ್ತದೆ. 


9. ಉಪ ನೋಂದಣಿ ಕಛೇರಿಗಳಲ್ಲಿ ಹಾಲಿ ಇರುವ 
ಹಾರ್ಡವೇರ್‌ಗಳು 2013ರಲ್ಲಿ ಖರೀದಿಸಲಾಗಿದ್ದು, ಇವುಗಳ 
ಕಾರ್ಯಾವಧಿ ಮುಗಿದಿರುವುದರಿಂದ ಹೊಸ ಹಾರ್ಡವೇರ್‌ಗಳ 


| ಸರಬರಾಜು ಹಾಗೂ ನಿರ್ವಹಣೆಗೆ ಸೇವಾ ಪೂರೈಕೆದಾರರನ್ನು 


8೦೦ ಮಾದರಿಯಲ್ಲಿ ಆಯ್ಕೆ ಮಾಡಲು ನಿರ್ಧರಿಸಲಾಗಿದ್ದು, 


+ & 


8 


ಉತ್ತರ 


IB a 
ಅದರಂತೆ ಆರ್‌.ಎಫ್‌.ಪಿ ಯನ್ನು ಸಿದ್ಧಪಡಿಸಿ 


ಅನುಮೋದನೆಗಾಗಿ ಸರ್ಕಾರಕ್ಕೆ ಸಲ್ಲಿಸಲಾಗಿರುತ್ತದೆ. 


10. ಕಾವೇರಿ ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಹಾಗೂ 
ಇಲಾಖೆಯಲ್ಲಿನ ಹಾರ್ಡ್‌ವೇರ್‌ ಮತ್ತು ಇತರೆ ಗಣಕೀಕರಣದ 
ವಿಷಯಗಳಿಗೆ ಸಂಬಂಧಿಸಿದಂತೆ ಅಗತ್ಯ ಮಾರ್ಗದರ್ಶನವನ್ನು 
ನೀಡಲು ಕಾವೇರಿ ಯೋಜನಾ ಉಸ್ತುವಾರಿ ಘಟಿಕಕ್ಕೆ 
ಹೊರಗುತ್ತಿಣೆ ಆಧಾರದ ಮೇಲೆ ತಾಂತ್ರಿಕ ಸದಸ್ಯರನ್ನು 
ಮೆಃೆಪಿಎಂಜಿ ಅಡ್ದೇಜರಿ ಸರ್ವೀಸಸ್‌ ಫ್ರೈಲಿ ಸಂಸ್ಥೆಯಿಂದ 
ನೇಮಕ ಮಾಡಿಕೊಳ್ಳಲಾಗಿದೆ. 


11. ಇಲಾಖೆಯ ಅಧಿಕಾರಿ/ ಸಿಬ್ಬಂದಿಗಳಿಗೆ ಹಾರ್ಡವೇರ್‌ 


ಇಂಜಿನಿಯರ್‌ಗಳಿಗೆ ಮತ್ತು ಡೇಟಾ ಎಂಟ್ರಿ ಆಪರೇಟರ್‌ಗಳಿಗೆ | 
ಕಾವೇರಿ ತಂತ್ರಾಂಶ ಹಾಗೂ ಗಣಕೀಕರಣಕ್ಕೆ ಸಂಬಂಧಿಸಿದ | 
ವಿಷಯಗಳಿಗೆ ತರಬೇತಿ ನೀಡಲು ಗಣಕಯಂತ್ರ ತರಬೇತಿ 
ಕೋಶವನ್ನು ಪ್ರಾರಂಭಿಸಲಾಗಿರುತ್ತದೆ. ಸದರಿ ತರಬೇತಿ 
ಕೋಪದಲ್ಲಿ ಇಲ್ಲಿಯವರೆಗೆ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ 02 
ಬ್ಯಾಚ್‌ಗಳಲ್ಲ, ಹಾರ್ಡವೇರ್‌ ಇಂಜಿನಿಯರ್‌ಗಳಿಗೆ 03 
ಬ್ಯಾಚ್‌ಗಳಲ್ಲಿ, ದ್ವಿತೀಯ ದರ್ಜೆ ಸಹಾಯಕರಿಗೆ 02 
ಬ್ಯಾಚ್‌ಗಳಲ್ಲಿ, ಗಣಕಯಂತ್ರ ನಿರ್ವಾಹರಿಣೆ 07 ಬ್ಯಾಚ್‌ಗಳಲ್ಲ 
ಹಾಗೂ ಪ್ರಥಮ ದರ್ಜೆ ಸಹಾಯಕರುಗಳಿಗೆ 06 ಬ್ಯಾಚ್‌ಗಳಲ್ಲ 
ತರಬೇತಿ ನೀಡಲಾಗಿದೆ. 


ಈ | ಸಾಫ್ಟ್‌ವೇರ್‌ ಮತ್ತು ಹಾರ್ಡ್‌ವೇರ್‌ಗಳನ್ನು 
| ಬದಲಿಸಿ ಯಾವ ಕಾಲಮಿತಿಯಲ್ಲಿ ಸದರಿ 
ಸಮಸ್ಯೆಯನ್ನು ಪರಿಹರಿಸಲು ಲೈಅರು 
ಹಾಗೂ ಜನ ಸಾಮಾನ್ಯರಿಗೆ ತ್ವರಿತವಾಗಿ 
ಸೇವೆಗಳನ್ನು ಒದಗಿಸಲು 
ಕ್ರಮಕ್ಕೆಗೊಳ್ಳಲಾಗುವುದೇ? 


| 
1. ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಕಾವೇರಿ- 


2.0 ತಂತ್ರಾಂಶವನ್ನು ಮೆ: ಸೆಂಟರ್‌ ಫಾರ್‌ ಸ್ಮಾಟ್‌ಗೌವನೆನ್ಸ್‌ 


| ಪೇ ಹಯೋಗಮೋಂ ುದಿಣಿ ಅಕಿ ಣರ ದಿಸಲಾ ಗುತ್ತಿರುತ್ತಬೆ. | 


ತಂತ್ರಾಂಶವು ಅಭಿವೃದ್ಧಿಯ ಹಂತದಲ್ಲಿದ್ದು, ಇದನ್ನು ಶೀಘ್ರವಾಗಿ 
ಪೂರ್ಣಗೊಳಿಸಿ ಉಪ ನೋಂದಣಿ ಕಛೇರಿಗಳಿಗೆ 
ಅಳವಡಿಸಬೇಕಾಗಿರುತ್ತದೆ. 


2. ಉಪ ನೋಂದಣಿ ಕಛೇರಿಗಳಲ್ಲಿ ಹಾಲಿ ಇರುವ 
ಹಾರ್ಡವೇರ್‌ಗಳು 2013ರಲ್ಲ ಖರೀದಿಸಲಾಗಿದ್ದು, ಇವುಗಳ 
ಕಾರ್ಯಾವಧಿ ಮುಗಿದಿರುವುದರಿಂದ ಹೊಸ ಹಾರ್ಡವೇರ್‌ಗಳ 
ಸರಬರಾಜು ಹಾಗೂ ನಿರ್ವಹಣೆಗೆ ಸೇವಾ ಪೂರೈಕಿದಾರರನ್ನು 
B00 ಮಾದರಿಯಲ್ಲಿ ಆಯ್ಕೆ ಮಾಡಲು ನಿರ್ಧರಿಸಲಾಗಿದ್ದು, 


ಅದರಂತೆ ಆರ್‌.ಎಫ್‌.ಪಿ.ಗೆ ಅನುಮೋದನೆ ನೀಡಲು 
ಪರಿಶೀಲಿಸಲಾಗುತ್ತಿದೆ. 


ಸಂಖ್ಯೆ: ಕಂಇ/588/ಎಂಎನ್‌ಎಸ್‌ಎ/2021 


ಹ ನು 
ಕಂದಾಯ ಸಚಿವರು 


